ಒಂದು ಅರಿಕೆ 


ನನ್ನಷ್ಟಕ್ಕೆ ನಾನಿದ್ದೆ. ಹೇಗೋ ಸುಬ್ರಹ್ಮಣಿಮಠದ ಶ್ರೀಪಾದರ ಕಣಿಗೆ 
ಬಿದ್ದೆ ಅವರು ಪ್ರೀತಿಯಿಂದ ಕರೆದು ಹೇಳಿದರು: “ನಮ ಲ್ಲಿಗೆ ಬಾ 
ಉಪನಿಷತ್ತುಗಳಲ್ಲಿ ನೀನು ಸವಿದದನ್ನು ನಮಗೂ ಉಣಿಸು” 
ನಿರಾಕರಿಸುವುದು ಸಾಧ್ಯವೇ ಇಲ್ಲ. ಕರೆಯ ಹಿಂದಿದ ಪ್ರೀತಿಯ ಸೆಲೆತ 
ಅಂಥದು. ಉಪನಿಷತ್ತಿನ ಬಗೆಗಿನ ನನ ತಪದ ಫಲವನ್ನೆಲ ಅವರ 
ಮುಂದೆ ಧಾರೆಯೆರೆದೆ. ಅವರು ಕಿವಿಯರಳಿಸಿ ಕೇಳದರು ಕಣ್ಣರಳಿಸಿ 
ಹರಸಿದರು. ಆ ಕಣ್ಣ ಅರಳಿನಲ್ಲಿ ಕರುಳೆ ಕರಗಿ ಹರಿದಿತ್ತು 

ಒಂದು ದಿನ ಕರೆದು ಹೇಳಿದರು; “ಇದು ಗಾಳಿಗೆ ಹೋಗಬಾರದು 
ಪುಸ್ತಕರೂಪದಲ್ಲಿ ತರಬೇಕು. ಇದರ ಒಂದೊಂದು ಮಾತೂ 
ತಲೆಮಾರಿನಿಂದ ತಲೆಮಾರಿಗೆ ಇಳಿದುಬರಬೇಕು.”' 


ಅವರು ನುಡಿದಂತೆ ನಡೆದೇ ಬಿಟರು. ಉಪನಾಸದ ಧ್ರನಿಸುರುಳಿಯ 
ಹಸ್ತಪ್ರತಿಯನ್ನು ನನ್ನ ಕೆಗಿತ್ತು “ಮುದಣದ ಮುನ ಏನಾದರೂ 
ತಿದ್ದುಪಡಿ ಇದ್ದರೆ ಮಾಡಬಹುದು, ಮುದಣದ ವ ವಸ್ಥೆ ಮಾಡಿದ್ದೇನೆ” 
ಎಂದರು 

` ಅವರ ಉತ್ಪಾಹದಂತೆ ಕೆಲಸ ಸಾಗಿದರೆ ಇಷರಲಿ ಮೂರು 

उत ಅನುವಾದವಾದರೂ ಬೆಳಕು ಕಾಣಬೇಕಿತು 


ನಾನು ಹಸ್ತಪ್ರತಿಯನ್ನು ಜೋಳಿಗೆಗೆ ತುಂಬಿಸಿ ತೆಪಗೆ ಕುಳಿತೆ 

~ ಅವರು ಪದೇಪದೇ ಎಚರಿಸಿದರು 

` ತಿಂಗಳ ಕಾಲದಲ್ಲಿ ಆಗಬೇಕಾದ್ದಕ್ಷೆ ವರ್ಷಕಾಲೆ ತೆಗೆದುಕೊಂಡೆ 

ನನ್ನಂಥ ಸೋಮಾರಿಯ ಬೆನ್ನುಹತಿದಕೆ ಅವರಿಗೆ ಪಶಾತಾಪವಾಗಲಿಲ್ಲ. 
ಅವರಂಥ ಸಹೃದಯರ ಉತಾಹಕೆ ತಕಂತೆ ಸ ಂದಿಸಲಾಗದಕೆ ನನಗೆ 
ಪಶಾತಾಪವಾಯಿತು 

ನನ್ನನ್ನೆ ನಾನು ಬ್ಲೆದುಕೊಂಡೆ. ಬೆಯುತ ಬೆಯುತ ಬರೆದು ಮುಗಿಸಿದೆ 
ಉಪನಿಷತ್ತನ್ನು ಕಡೆದು ತೆಗೆದ ಬೆಣೆ ನಿಮ್ಮ ಮುಂದಿದೆ 

ಇದರಲ್ಲಿ ನನ್ನದೇನೂ ಇಲ್ಲ. ನಾನು ಬರಿಯ ಕಡೆಗೋಲು 
ವೇದಕಾಲದ ಖಯಷಿಮುನಿಗಳು ನನೊಳಗೆ ನಿಂತು ನುಡಿಸಿದ್ದು 
ನಿಮಗಾಗಿ ಬಡಿಸಿದ್ದು. ಮುಂದಿನದೆಲ್ಲ ನಿಮಗೆ ಸಂದದು 


- ಬನ್ನಂಜೆ ಗೋವಿಂದಾಚಾರ್ಯ 


